ಕರ್ನಾಟಿಕ ವಿಧಾನ ಪರಿಷತ್‌ 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 


76 


ಸದಸ್ಯರ ಹೆಸರು ಶ್ರೀಮತಿ ಎಸ್‌. ವೀಣಾ. ಅಚ್ಚಯ್ಯ 
(ವಿಧಾನಸಭೆಯಿಂದ ಚುನಾಯಿತರಾದವರು) 
ಉತ್ತರಿಸಬೇಕಾದ ದಿನಾಂಕ 05-03-2021 
(ಕೃಷಿ ಇಲಾಖೆಯಿಂದ ವರ್ಗಾವಣೆಗೊಂಡಿದೆ) 
ಉತ್ತರಿಸುವ ಸಚಿವರು ಮಾನ್ಯ ಕಂದಾಯ ಸಚಿವರು , 
ಶ್ನೆ ಕಾ ಉತ್ತರ |] 
(ಅ) ಕೊಡಗು ಜಿಲ್ಲೆಯಲ್ಲಿ ಸಂಭವಿಸಿದ 
ಪ್ರಾಕೃತಿಕ ವಿಕೋಪ ಹಾಗೂ ಅಕಾಲಿಕ 
ಮಳೆಯಿಂದಾಗಿ ಕಳೆದ . ಮೂರ್ನಾಲ್ಕು ; 
ವರ್ಷಗಳಿಂದ ಸತತವಾಗಿ ಭತ್ತದ ಬೆಳೆ ಬಂದಿದೆ. 


ಹಾಳಾಗಿರುವುದರಿಂದ, ರೈತರು ತೀವ್ರ 
ಸಂಕಷ್ಠಕ್ಕೆ' ಸಿಲುಕಿರುವುದು ನಿಾರನದ 
ಗಮನಕ್ಕೆ ಬಂದಿದೆಯೇ; 


(63) 


ಬಂದಿದ್ದಲ್ಲಿ, ಕಳೆದ 3 ವರ್ಷಗಳಲ್ಲಿ 
ಕೊಡಗು ಜಿಲ್ಲೆಯಲ್ಲಿ ಆಗಿರುವ ಭತ್ತದ 
ಬೆಳೆ ನಷ್ಟದ ಅಂದಾಜಿನ ಸಂಪೂರ್ಣ 
ವಿವರಗಳೇನು; ಹಾಗೂ ಸದರಿ ರೈತರಿಗೆ 
ವೀಡಿರುವ ಪರಿಹಾರಗಳೇನು; 


ಕೊಡಗು ಜಿಲ್ಲೆಯಲ್ಲಿ ಕಳೆದ 3 ವರ್ಷಗಳಲ್ಲಿ ಒಟ್ಟು 181138 
ಎಕರೆ ಭತ್ತದ ಬೆಳೆ ನಷ್ಟವಾಗಿದ್ದು, ಈ ಸಂಬಂಧ ಬೆಳೆ ಹಾನಿಗೆ 
SDRF/NDRF ಮಾರ್ಗಸೂಚಿಯಂತೆ ಪ್ರತಿ ರೈತರಿಗೆ ಗರಿಷ್ಟ 2 
ಹೆಕ್ಟೇರ್‌ಗೆ ಸೀಮಿತವಾದಂತೆ ಪ್ರತಿ ಹೆಕ್ಟೇರ್‌ಗೆ ರೂ.13,500/- 
ರಂತೆ: ಇನ್‌ಪುಟ್‌ ಸಬ್ಬಿಡಿಯನ್ನು ಸಂತ್ರಸ್ಮ/ಫಲಾಸುಭವವಿ 
ರೈತರ ಬ್ಯಾಂಕ್‌ ಖಾತೆಗೆ ನೇರವಾಗಿ ಪ್ರಕೃತಿ ವಿಕೋಪ ಪರಿಹಾರ: 
ನಿಧಿಯಿಂದ ಜಮೆ ಮಾಡಲಾಗಿದೆ. . 


ಭತ್ತ ಬೆಳೆದು ಸಂಕಷ್ಟಕ್ಕೆ ಸಿಲುಕಿರುವ | 


ರೈತರಿಗೆ ವಿಶೇಷ ಪ್ಯಾಕೇಜ್‌ ಘೋಷಿಸಲು 
ಸರ್ಕಾರ ಕ್ರಮ ಕೈಗೊಂಡಿದೆಯೇ? 


ಉದೃವಿಸುವುದಿಲ್ಲ. 


ಕಂಇ 96 ಟಿಎನ್‌ಆರ್‌ 2021 


ಭಾ 


§ 
ಘು 
ಮ P 


ಕಂದಾಯ ಸಚಿವರು 


